ಕರ್ನಾಟಕ ವಿಧಾನ ಪ ರಿಪತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 1000 (1246) 

ಸದಸ್ಯರ ಹೆಸರು ; ಶ್ರೀ ಕುಶಾಲಪ್ಪ ಎಂ.ಪಿ (ಸುಜಾ) : 
(ಸೈಳೀಯ ಸಂಸ್ಥೆಗಳ ಕೇತು) 

ಉತ್ತರಿಸುವ ದಿನಾಂಕ . 2 07.03.2022 

ಉತ್ತರಿಸುವವರು - ಅರಣ್ಯ ಆಹಾರ, ನಾಗರಿಕ ಸರಬರಾಜು 


. ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರು. 


ಕ್ರ. 


ಸಂ. 


ಪ್ರಶ್ನ IN ಉತ್ತರ 


ಸೊ 


ಐ ತೊಡಗು  ಜಲೈೆಯಲ್ಲಿ ಆನೆ ಹೌದು. 
ಹಾವಳಿಯಿಂದ ಅಲ್ಲಿನ ರೈತರಿಗೆ / ' 
ಸಾರ್ವಜನಿಕರಿಗೆ ತೊಂದರೆ | ರಾಜ್ಯದಲ್ಲಿ ಕಾಡಾನೆ ಹಾವಳಿ ತಡೆಗಟ್ಟಲು ಇಲಾಖಾ 
ಉಂಟಾಗಿರುವುದು ಸರ್ಕಾರದ | ವತಿಯಿಂದ ಈ ಕೆಳಕಂಡ ಕ್ರಮಗಳನ್ನು 
ಗಮನಕ್ಕೆ ಬಂದಿದೆಯೇ ಬಂದಿದ್ದಲ್ಲಿ | ಕೈೆಗೊಳ್ಳಲಾಗುತಿದ. 
ಈ ಬಗ್ಗೆ ಸರ್ಕಾರ ತೆಗೆದುಕೊಂಡ 
' ಪ್ರಮವೇನು: |. ವನ್ಯಪ್ರಾಣಿಗಳಿಗಾಗಿ ಅರಣ್ಯ ಪ್ರದೇಶಗಳ ಒಳಗೆ ನೀರಿನ 
ಲಭ್ಯತೆ ಹೆಚ್ಚಿಸಲು ರಕ್ಷಿತಾರಣ್ಯಗಳಲ್ಲಿ ಕೆರೆಗಳ 
ನಿರ್ಮಾಣ ಹಾಗೂ ಪುನಶ್ಲೇತನಗೊಳಿಸಿ 
ವನ್ಯಪ್ರಾಣಿಗಳ ಆವಾಸ ಸಾನವನ್ನು ಅಭಿವೃದ್ಧಿ 
ಗೊಳಿಸಲಾಗುತ್ತಿದೆ. ಇದರಿಂದ ಕಾಡಾನೆ ಹಾಗೂ ಇತರೆ 
. ವನ್ಯಪಾಣಿಗಳು ಕಾಡಿನಿಂದ ಹೊರಗೆ ಬಾರದಂತೆ 
ತಡೆಯಲಾಗುತ್ತಿದೆ. 


2. ಅರಣ್ಯ ಪ್ರದೇಶಗಳಲ್ಲಿ ಹುಲ್ಲುಗಾವಲು ಸಂರಕ್ಷಣೆ 
ಹಾಗೂ. ಅಬಿವೃದ್ದಿಗೊಳಿಸಲು ಹೆಚ್ಚಿನ ಅರಣ್ಯ 
ಪ್ರದೇಶಗಳಲ್ಲಿ ದಟ್ಟವಾಗಿ ಬೆಳೆದ ಲಂಟಾನ ಮತ್ತು 
ಯುಪಟೋರಿಯಂ ಕಳೆಗಳಿಂದಾಗಿ ಹುಲ್ಲಿನ 
ಜೆಳವಣಿಗೆಗೆ ತೀವ್ರ ಅಡಚಣೆಯಾಗಿ ಅರಣ್ಯದಲ್ಲಿ 
ಹುಲ್ಲಿನ ಲಭ್ಯತೆ ಗಣನಿೀೀಯಮಾಗಿ 
"ಕಡಿಮೆಯಾಗಿರುವುದರಿಂದ ಹುಲ್ಲು ಬೆಳೆಯುವ 
| ಪುಡೇಶಗಳಲ್ಲಿ ಬೆಳೆದಿರುವ ಲಂಟಾನ ಮತ್ತು 
ಯುಪಟೋರಿಯಂ ಕಳೆಗಳನ್ನು ಕಿತ್ತು ಸ್ಪಚ್ಛಗೊಳಿಸಿ 
ಅರಣ್ಯಕ್ಕೆ ಪೂರಕೆವಾದ ಹುಲ್ಲು ಬೆಳೆಯಲು ಅನುವು 
ಮಾಡಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. 


3. ಕಾಡಾನೆಗಳು ಅರಣ್ಯ ಪ್ರದೇಶದಿಂದ ಹೊರಗೆ 
ಬಾರದಂತೆ ತಡೆಗಟ್ಟಲು ಅರಣ್ಯದಂಚಿನಲ್ಲಿ ಸೌರಪ್ತಿ 
ಚೇಲಿ ವಿರ್ಮಾಣ!/ನಿರ್ವಹಣೆ,. ಆನೆತಡೆ ಕಂದಕ 
ನಿರ್ಮಾಣ!ನಿರ್ವಹಣೆ ಮಾಡಲಾಗಿದ್ದು ಮತ್ತು ಕೈಲ್ಮೆ 
ಹಳಿಗಳನ್ನು ಉಪಯೋಗಿಸಿ ಬ್ಯಾರಿಕೇಡ್‌ ನಿರ್ಮಿಸುವ 
ಕಾಮಗಾರಿಯನ್ನು ಕೈಗೊಳ್ಳಲಾಗಿದೆ. 


ಉತ್ತರ 


| 


ಕಾಡಾನೆ ಹಾವಳಿ ತುರ್ತು ನಿರ್ವಹಣೆಗಾಗಿ ಕಿಪು ಕಾರ್ಯಪಡೆ 


ತಂಡಗಳನ್ನು (೧೧7 ರಚಿಸಿ ವಿರ್ವಹಿಸಲಾಗುತ್ತಿದೆ. 


. ಕಾಡಾನ - ಹಿಮ್ಮೆಟ್ಟಿಸುವ ತಂಡಗಳನ್ನು ರಚಿಸಿ 


ಕಾಡಾನೆಗಳನ್ನು ಕಾಡಿಗೆ ಹಿಮ್ಮೆಟ್ಟಿಸುವ ಕಾರ್ಯ 
ಕೈಗೊಳ್ಳಲಾಗುತ್ತಿದೆ. 


. ನಿಸ್ತಂತು ಜಾಲದ ಮೂಲಕ ಮಾಹಿತಿ ಸಂವಹನ 


ಮಾಡಲಾಗುತ್ತಿದೆ. 


ಕಾಡಾನೆಗಳ ಮಾಹಿತಿಯನ್ನು ಸಂಗ್ರಹಿಸಲು 24 ಗಂಟಿ 


ಕಾರ್ಯನಿರ್ವಹಿಸುವ ಮಾಹಿತಿ ಕೇಂದ್ರ ಸ್ಥಾಪಿಸಲಾಗಿದೆ. 


. ಫಾಡಾನೆ ಗುಂಪಿನಲ್ಲಿದ್ದ ವಯಸ, ಹೆಣ್ಗಾನೆಯನ್ನು ಗುರುತಿಸಿ 


[= 


ಅದಕೆ ರೇಡಿಯೋ ಕಾಲರ್‌ ಅಳವಡಿಸಿ ಆನೆಗಳ ಚಲನ- 
ವಲನಗಳ ಬಗ್ಗೆ ಎಸ್‌.ಎಂ.ಎಸ್‌. ಹಾಗೂ ವಾಟ್ಸಪ್‌ ಮೂಲಕ 
ಜನರಿಗೆ ಮಾಹಿತಿಯನ್ನು ನೀಡಿ ಮಾನವ ಪ್ರಾಣಹಾನಿ ಹಾಗೂ 
ಮಾನವ ಗಾಯ ತಪ್ಪಿಸಲು ಕ್ರಮ ವಹಿಸಲಾಗುತ್ತಿದೆ. 


ಸಾರ್ವಜನಿಕರಿಗೆ ಉಪಟಳ ವೀಡುತ್ತಿರುವ ಪುಂಡಾನೆಗಳನ್ನು 
ಗುರುತಿಸಿ, ಸೆರೆಹಿಡಿದು ಆಗಿಂದಾಗ್ಗೆ ಆನೆ ಶಿಬಿರಗಳಿಗೆ 
ಸೈಳಾಂತರಿಸಲಾಗಿದೆ. [ 


. ವನ್ಯಪಾಣಿಗಳ ಹಾವಳಿಯಿಂದ ಉಂಟಾದ ಹಾನಿ 


ಪ್ರಕರಣಗಳಲ್ಲಿ ದಯಾತಕ ಧನವನ್ನು 
ಪಾವತಿಸಲಾಗುತ್ತಿದ್ದು, ಇತ್ತೀಚಿನ ದಿನಗಳಲ್ಲಿ ವನ್ಯಪ್ರಾಣಿಗಳ 
ಹಾವಳಿಯಿಂದ ಉಂಟಾಗುವ ಹಾನಿ ಪ್ರಕರಣಗಳಿಗೆ 
ಇ-ತಂತ್ರಾಂಶದ ಮೂಲಕೆ ಅರ್ಜಿಗಳನ್ನು 
ಸ್ಮೀಕರಿಸಲಾಗುತ್ತಿದ್ದು, ಆಧ್ಯತೆ ಮೇರೆಗೆ ನಿಯಮಾನುಸಾರ 
ಪರಿಶೀಲಿಸಿ, ಶೀಘ್ರವೇ ನೇರವಾಗಿ ಸಂತ್ರಸ್ಮರ ಖಾತೆಗೆ 
ಪಾವತಿಸುವ ಪ್ರಕ್ಟಿಯೆಯನ್ನು ಇ-ಪರಿಹಾರ ತಂತ್ರಾಂಶದ 
ಮೂಲಕ ನಿರ್ವಹಿಸಲಾಗುತ್ತಿದೆ. 


ದಾಳಿಯಿಂದ ಎಷ್ಟು ರೈತರು 
/ ಸಾರ್ವಜನಿಕರು 


, ನೀಡುವುದು) 
ಇ ಸರ್ಕಾರದಿಂದ ನೀಡಲಾದ 
ಪರಿಹಾರದ ಮೊತ್ತವೆಷ್ಟು; 
(ಸಂಪೂರ್ಣ ವಿವರ 
ವೀಡುವುದು) 


ಮೃತಪಟ್ಟಿರುತ್ತಾರೆ: (ವಿವರ 


ಫದ 3 ವರ್ಷಗಳಿಂದ | ಕಳೆದ 3 ವರ್ಪಗಳಿಲ್ಲಿ ಕೊಡಗು ಸಲ್ಲೆಯಲ್ಲಿ ಆನ ದಾಳಿಯೆಂದ 
4 ಕೊಡಗು ಜಿಲ್ಲೆಯಲ್ಲಿ ಆನೆ] ಉಂಟಾದ ಮಾನವ ಪ್ರಾಣ ಹಾವಿ ಪ್ರಕರಣ ಹಾಗೂ ದೆಯಾತಕ 
ಧನ ಪಾವತಿಸಿದ ವಿವರವನ್ನು ಅನುಬಂಧ-1ರಲ್ಲಿ ಒದಗಿಸಲಾಗಿದೆ. 


ಭದ ವಾ 


ಫಾಡಗು ಜಿಲೆಯಲ್ಲಿ ಾಡಾನೆ 
ದಾಳಿಯಿಂದ ಕಾಫಿ ಬೆಳೆಯ ರೈತರಿಗೆ 
ಎಷ್ಟು 


ದೈತರಿಗೆ ಸರ್ಕಾರೆ ಏನಾದರೂ 


ಪರಿಹಾರ . ನೀಡಿದೆಯೇ 2? (ವಿವರ 
ಒದಗಿಸುವುದು) 


ಪ್ರಶ್ನೆ 


ಉತ್ತರ 


ಪಾವತಿಸಿದ 


ಹಾನಿಯಾಗಿದೆ : ಹಾನಿಯಾದ 
ಫೆಳಕಂಡಂತಿದೆ. 


ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಯಿಂದ ಕಾಫಿ ಬೆಳೆ 
ತ ಇತರೆ ಬೆಳೆಹಾನಿ ಪ್ರಕರಣ 
ವಿವರ 


ಪರಿಹಾರ ಢನದ 


ಗಳಲ್ಲಿ 
ಈ 


ಸಂಖ್ಯೆ: 


ಅಪಜೀ 47 ಎಫ್‌ಡಬ್ಲೂಬಲ್‌ 2022 


ಅಮುಬಂಧ-1 


ಆನೆ ದಾಳಿಯಿಂದ ಮೃತಪಟ್ಟವರ ವಿವರ [ ದಿನಾಂಕ : 28.02.2022ರ ಅಂತ್ಯಕ್ಕೆ ] 


ಕಾ -ನ್ಯ್‌ಪತ್ಠ" ': ವಾಪತನದ ಮೂತ್ರ | 
ಅಿಘಾನ ಈಸು | ವಿಳಾಸ | ದಿನಾಂಕ (ಲಕ್ಷಗಳು) : 
ವ ಖೋ i _ 
PoC ETC 
E ಪಕಗಣಇರುವುದಿ p i 
& y | ನರಃರ-2ರ2ರ"” i 
i ಮಡಿಕೇಕ [3 ಪೆಮ್ಮೆಯ್ಯ 7 ಅವರೆಗುಂದೆಗ್ರಾಮೆ ೦7೦526 7.5೦ i 
ನ ~—— ಸ ee ನ ಬ, 
ಚೆನ್ನಯ್ಲೆನಕೊಟಿಗ್ರಾಮೆತಿತಿ 
ಕ್ರಿ ರುದ ಇಲದ ೦8.08.2019 5.೦೦ 
ಸಮು ಯ್ಯ ಮತಿ ವಲಯ 5 
ವಿರಾಜಪೇಟೆ ದ " ವಾರಸುದಾರರ 
ಶ್ರೀ ಪಣಿಎರವರರಾಜು ಕುಮಟೂರು ಗ್ರಾಮ . .| 28.03.202೦ ಮಾಹಿತಿ j 
3 ಲಭ್ಯವಿರುವುದಿಲ್ಲ ! 
pe Cr pe J H 
ತ ಹೊಳ್ಟಕಾ ವ ಮ ಹ ೦3.೦5.2೦1೨ 5.೦೦ 
ವಸ್ಯಜೀವಿ ವಿಭಾಗ ವ ರ ಮ _. 
ಶ್ರೀ ಕರಿಯ ಪ ಶಿರವೇ | 5.೦೦ [4 
| ತಾಲ್ಲೂಕು } 
ಭ್‌ EET ” K iG } 
pS ES ETE NES TTS SEIN SE `ರಂಗಸಮಿದ್ದಗ್ರಾರ್‌ FE ನ ವ್ಯ 
ಸಸಿ ಫು .} ಶ್ರೀ.ಎಂ.ಸಿ.ಬೋಕೇಖಲ್‌ ಸೋಮವಾರಬೇಟಿ._ 7.50 Eo 
3 ತಾಲ್ಲೂಕು '” ಕ್‌ 
ತ ಮಡಿಕೇರಿ ET ಹಮವಕಪಾಡಗ್ರಾಪ್‌ RT 
ತ್ರೀ ಕುಡಿಯರಚಣ್ಣಪ್ರ ds 7.50 | | 
ಶಾಪ ನನಾ ಮೂಡೂರಣ್ರಾಮ ವಾ್‌ 
ಮುತ್ತಣ್ಣ 1 ಸೋಮವಾರಪೇಟೆ ನ - : 
| ಕೊಳತ್ತೋಡು ಬೈಗೊೋಡು ವಾರಸುದಾರರ. 
ಶ್ರೀ ಪಣಿಎರವರ ಮಾದ ! Kn ೦4.೦7.2೦೭೦ ಮಾಹಿತಿ 
ವಿರಾಜಖೇಟಿ ಮಾ i 3 ಹ L ಲಭ್ಯವಿರುವುದಿಲ್ಲ 
. ಶ್ರೀ ಸಂದೀಪ್‌ ಸಿದ್ದಾಪುರ 26.೦೧.2೦೦1 750 j 
ಪ್ರೀ ಸುಧಾಕರ್‌ ಗುಹ್ಯ ಮೇಕೂರು ಹೊಸ್ಟೇರಿ 24.03.2020 1 7.5೦ 
p | SES NES A 
g 2೦೧1-೨೦೦೦ 
i ಗ | ಬಾಡೆಗೆ ಬಾಣಾಂಗಾಲ | 75೦ 
| ವಿರಾಜಪೇಟೆ ಶೀಮತಿ ಲಕ್ಕೀ ಸ | 06.04.2021 ಈ 
ಸ ಇತಿ ತಿತಿಮತಿ. 
ವಿರಾಜಪೇಟೆ | ಶ್ರೀ ರಂಗಸ್ಥಾಮಿ ಅರವತೋಕ್ಸುಗ್ರಾಮ 07.೦8.2೦೧2 7.5೦ 
L -} | 
ಮಡಿಕೇರಿ ಠೀ ಏಳುಮಲೈ ವಾಲ್ಗೂರು ತ್ಯಾಗತೂೊರು | 1೫.೦5.೨೦೦: 7.8 
| 
ನಾಗರಹೊಳೆ ಶ್ರೀ ಮಾಣಿಕ್ಯ ಕೆ.ಎಂ ದೇವಮಾಚ್ಛಿ ನೋಕ್ಯಗ್ರಾಮ 28.0520 | 250 | 
J 
| ನಾಗರಹೊಳೆ | ಪ್ರೀ ಮುನಿಯನಾಯಕ್‌ ಅಗಸಸಹುಂಡಿ | 01೦6.2೦ 750 
ಮಡಿಕೇರಿ | ತ್ರೀ ಸೋಮ ಉಲುಗುಲ ಗ್ರಾಮ | 291೦.2೦೫ 350 
ಮಡಿಕೇರಿ ಶ್ರೀ.ಶಿವಪ್ರಖಾದ್‌ ಬೆಟಿತ್ತೂರು | 04012೦೨2 ಪರಿಖ್‌ಲನಾನ 
l | ಸ ತ್‌ ಟ್‌ ' ಹಂತದಲಿರುತ್ತಬೆ. ' 
CCS ಸ್ಯಾ Fe ನಿಶೀವಾ 
ಮಡಿಕೇರಿ ಶ್ರೀ ಮೊಹಮ್ಮದ್‌ ಅಫಿಕ್‌ ! ನೆಲ್ಬಹುದಿಕೇರಿ i 16012022 ಪರಿಶೀಲನಾ 
0 pS ಹಂತದಲ್ಲಿರುತ್ತದೆ. ; 


EN ಣಜ 


(ಪ್ಯ್ಯೀಪಿ) 8 ಮಖ್ಯ ವನ್ಯಜೀವಿ ಪರಿವಾಲ. [ 
ಖಾ ಬಳ, ಲಂ: ಗೊರ. 


